ಕರ್ನಾಟಕ ವಿಧಾನ ಪರಿಷತ್ತು 


ಸ ಚಕ್ಕ ಗುರುತಿಲ್ಲದ: ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು' 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


2120 

ಶ್ರೀ' ಅರವಿಂದ ಕುಮಾರ್‌ ಅರಳಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
17.03.2022 

ಮಾನ್ಯ ಜಲಸಂಪನ್ಮೂಲ ಸಚಿವರು 


ಪ್ರಶ್ನೆ 


- ಉತ್ತರ 


©) 


ಬೀದರ್‌ ಜಿಲ್ಲೆಯ ಹುಮನಾಬಾದ 
ತಾಲ್ಲೂಕಿನ ಹೊರ ವಲಯದ ಮಾಣಿಕ 
ನಗರ ಗ್ರಾಮದ ಹಳ್ಳಕ್ಕೆ ಕೈಗಾರಿಕೆ 
ಪ್ರದೇಶದಿಂದ ರಾಸಾಯನಿಕ ತ್ಯಾಜ್ಯ 
ಹರಿದು ಬಿಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ, 


ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಆ) [ಕೈಗಾರಿಕ ಪ್ರದೇಶದಿಂದ'ಫಳ್ಳದ `'ಮೂಲಕ 
ಹರಿದು ಬರುವ ರಾಸಾಯನಿಕ ತ್ಯಾಜ್ಯ 
ಕಾರಂಜಾ ಹಿನ್ನೀರಿಗೆ ನೀರು 
ಮಲೀನವಾಗುತ್ತಿದ್ದಲ್ಲಿ, ಈ ನೀರನ್ನು 
ಶುದ್ಧೀಕರಿಸಲು ಹೊಸ ಯೋಜನೆ 


ಏನಾದರೂ ಸರ್ಕಾರ 
ರೂಪಿಸಲಾಗಿದೆಯೇ? ' (ವಿವರ 
ನೀಡುವುದು) 


ಬೀದರ ಜಿಲ್ಲೆಯ ಹುಮನಾಬಾದ್‌ ತಾಲ್ಲೂಕಿನ ಹೊರ 
ವಲಯದ ಮಾಣಿಕ ನಗರ ಗ್ರಾಮದ ಹಳ್ಳವು ಕಾರಂಜಾ 
ಜಲಾಶಯದ ಹಿನ್ನೀರಿನಿಂದ ಸುಮಾರು 25.00 ಕಿ.ಮೀ. 
ದೂರವಿದ್ದು, ಸದರಿ ಹಳ್ಳದಿಂದ ಹುಮನಾಬಾದ್‌ ಕೈಗಾರಿಕಾ 
ಪ್ರದೇಶದ ತ್ಯಾಜ್ಯಗಳು ಜಲಾಶಯಕ್ಕೆ ಹರಿದು ಬಂದಿರುವುದು 
ಕಂಡು ಬಂದಿರುವುದಿಲ್ಲ. 


ಇ) ರೂಫಿಸಿದ್ದಲ್ಲಿ.''ವಿವರ ನೀಡುವುದು 
ಹಾಗೂ ರೂಪಿಸಿದ್ದರೆ ಅದಕ್ಕೆ ಕಾರಣ 
ನೀಡುವುದು, ಹೀಗೆ ರಾಸಾಯನಿಕ 
| ತ್ಯಾಜ್ಯವನ್ನು ಹಳ್ಳಕ್ಕೆ ಹರಿಸುತ್ತಿರುವ 
ಕಾರ್ಬಾನೆಗಳೆಷ್ಟು? (ವಿವರ 
ನೀಡುವುದು) . 


ಉದ್ಭ ವಿಸುವುದಿಲ್ಲ. 


ಜಸಂಇ 92 ಎಂಎಲ್‌ಎ 2022 


 ಯೋವಂದ ಎಂ. ಕಾರಜೋಳ) 
ಜಲಸ್ರಪನೆ ಸಚಿವರು 


